. ಕರ್ನಾಟಕ 


ವಿಧಾನ ಪರಿಷತ್ತು 


560 


ಶ್ರೀ ಬ್ಲಸವರಾಜ ಶಿವಲಿಂಗಪ್ಪ ಹೊರಟ್ಟಿ 


ಮಂಜೂರಾದ ಶಿಕ್ಷಕರ ಹುದ್ದೆಗಳೆಷ್ಟು ಅವುಗಳಲ್ಲಿ 


ಎಷ್ಟು ಖಾಲಿ ಇವೆ (ವಿಶ್ವವಿದ್ಯಾಲಯವಾರು 
ಮಾಹಿತಿ ನೀಡುವುದು) i 
| ನ 

(ಆ) |ಸದರಿ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ 


ಉಪನ್ಯಾಸಕರು ಎಷ್ಟು ಜನ' ಇದ್ದಾರೆ; ಅವರು 
ಎಷ್ಟು ವರ್ಷ/ದಿನಗಳಿಂದ ಕೆಲಸ ಮಾಡುತ್ತಿದ್ದಾರೆ 


ಉತ್ತರಿಸುವ ಸಚಿವರು r ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
ಉತ್ತರಿಸಬೇಕಾದ ದಿನಾಂಕ 1 09-03-2020 
ಪ್ರಶ್ನೆ ಉತ್ತರ 
“ (©) [ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗ್‌ 


ವಿವರಗಳನ್ನು ಅನುಬಂಧದಲ್ಲಿ ಲಗ್ಗತಿಸಿದೆ. 


ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರುಗಳನ್ನು ಪ್ರತಿ 
ವರ್ಷ ಕಾರ್ಯಭಾರದ ಅಗತ್ಯತೆಯ ಅನುಗುಣವಾಗಿ ಸರ್ಕಾರದ 


ಕೈಗೊಳ್ಳುವುದೇ? 


| ನೇಮಕ 


; ಮೀಸಲಾತಿ ಮತು ನಿಯಮಾವಳಿಗಳನಯ ನೇಮಕಾತಿ 
(ವಿಶ್ವವಿದ್ಯಾಲಯವಾರು ಮಾಹಿತಿ ನೀಡುವುದು) ¥ ನ 
ಈ ಮಾಡಿಕೊಳ್ಳಲಾಗುವುದು. 

(ಇ) [ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ k 
ಮಂಜೂರಾದ ಬೋಧಕೇತರ ಹುದ್ದೆಗಳೆಷ್ಟು | 
ಅದರಲ್ಲಿ ಪಾಲಿ ಹುದ್ದೆಗಳೆಷ್ಟು | 
(ವಿಶ್ವವಿದ್ಯಾಲಯವಾರು ಮಾಹಿತಿ ನೀಡುವುದು); 

ಈ] ಈರ ಪೋಧಕನೋಧಕೇತರ ಸಿಬ್ಬಂದಿ | ಪತ್ನನದ್ಧಾಹಗ್ನ್‌ ಸ ಇಷ 
ಇಲ್ಲದೇ ವಿಶ್ವವಿದ್ಯಾಲಯಗಳು | ತೊಂದರೆಯಾಗದಂತೆ ಅರ್ಹ ಅತಿಥಿ ಉಪನ್ಯಾಸಕರನ್ನು ಕಾಲ-ಕಾಲಕ್ಕೆ 
ಸಡೆಯುವುದಾದರೂ ಹೇಗೆ; (ವವರ |.ನೇಮಿಸಿಕೊಂಡು ಬೋಧನಾ ಕಾರ್ಯವನ್ನು ವ್ಯವಸ್ಥಿತವಾಗಿ ; 
ನೀಡುವುದು); | ನಡೆಸಲಾಗುತ್ತಿದೆ ಹಾಗೂ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ 

[ONES ಈ ಹುದ್ದೆಗಳನ್ನು ತುಂಬಲು ಸರ್ಕಾರ ಕ್ರಮ | ಮೇಲೆ ಬೋಧಕೇತರ ಸಿಬ್ಬಂದಿಗಳನ್ನು ಏವಿಧ ಏಜೆನ್ಸಿಗಳ ಮೂಲಕ 


ಮಾಡಿಕೊಂಡು ವಿಶ್ವವಿದ್ಯಾಲಯದ ಆಡಳಿತಾತ್ಮಕ 
ಕಾರ್ಯಗಳನ್ನು ಯಾವುದೆ ಅಡೆ-ತಡೆ ಇಲ್ಲದೆ ನಡೆಸಲಾಗುತ್ತಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಇಡಿ 136 ಯುಎನ್‌ಇ 2017, ದಿನಾಂಕ: 
03-06-2019ರಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ವೃಂದದ 


ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಶೀಘ್ರವಾಗಿ | 
ಭರ್ತಿ ಮಾಡಿಕೊಳ್ಳುವಂತೆ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ | 


ಈಗಾಗಲೇ ನಿರ್ದೇಶನ ನೀಡಲಾಗಿರುತದೆ.. 


ಸಂಖ್ಯೆ ಇಡಿ 96 ಯುಎನ್‌ಇ 2020 


(ಡಾ: ಅ ನಾರಾಯಣ ಸಿ.ಎನ್‌.) 


ವ 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, ' 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 


' ಜೀವನೋಪಾಯ ಇಲಾಖೆ) - "4 


8) 


ಅನುಬಂ 
-T T ] ಅತಿಥಿ 
‘ i Sic Sa Gi ಮಂಜೂರಾದ ಬೋಧಕ ಖಾಲಿ ಇರುವ.] ಮಂಜೂರಾದ ಖಾಲಿ ಇರುವ pS 
ಸಿನ ಸದ್ಯ ಹುದ್ದೆ ಜೋಧಕ ಹುದ್ದೆ ಬೋಧಕೇತರ ಹುದ್ದೆ ಬೋಧಕೇತರ ಹುದ್ದೆ 44 
4 ©. 
J p)] 
1 | ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ | 151 | 137 97 97 
2 ಕನ್ನಡ ವತ್ಯವಿದ್ಯಾಲಯ 73 CE Ty 67 2] 
3 ' | ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ K (ತ 120 | 32 ೫ TT 65 
4 | ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 137 5 | 574 363 02 
5 "ಗುಲ್ಬರ್ಗ ವಿಶ್ವವಿಣ್ಯಲಯ 248 |__ 183 707 462 349 
6 | ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ r 161 59 123 106 150 
RR 
(i ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 21 sf 21 Ii 35 33 35 
8 | ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ | 103 CC ET 167. 110 
9 ತುಮಕೂರು ಪತ್ನವದ್ಯವಯ 210 82 7 168 1 
10 | ದಾವಣಗೆರೆ ವಿಶ್ವವಿದ್ಯಾಲಯ 147 13 179. 13. 27 
i1 | ನವೆಂ ಎಶ್ವನದ್ಯಾಲಯ Ri 238 42 30 3 768 288 
12 | ಮೈಸೂರೆ ವಿಶ್ವವಿದ್ಯಾಲಯ 664 346 1358 737 710 
i ಈ ಹ NR 3 ವಾ 
13 | ಬೆಂಗಳೂರು ವಿಶ್ವವಿದ್ಯಾಲಯ |] 570 323 [ 1592 2 891 435 
14 | ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ 15 15 19 19 |-30 
ಕಲೆಗಳ ವಿಶ್ವವಿದ್ಯಾಲಯ | 10 
15 ] ಕರ್ನಾಟಕ ವಿಶ್ವವಿದ್ಯಾಲಯ 679 “8 | T4 906 131 
16 [ಸಂಸ್ಕೃತ ವಿಶ್ವವಿದ್ಯಾಲಯ 7% af 28 62 "30 1 
17 | ವಿಶ್ವೇಶ್ವರಯ್ಸೆ ತಾಂತ್ರಿಕ ವಿಶ್ವವದ್ಯಾಂಯ |] 228 3 45 192 18 
18 [ಬೆಂಗಳೂರು ಉತ್ತರ ವಸ್ಯವವ್ಯಾಲಹ | 28 ಸ್‌ 105 104 38 
19 | ಮಂಗಳೊರು ವಿಶ್ವವದ್ಧಾಲಯ 273 7 547 282 “405 
ಕ ಟಿ 


